ರಾಜ್ಯದ ಯುನಾನಿ ವೈದ್ಯಕೀಯ ಕಾಲೇಜುಗಳ ಬಗ್ಗೆ 

ಶ್ರೀ ವಿಜಯ್‌ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 

20 (252) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 
(ಅ) ರಾಜ್ಯದಲ್ಲಿ ಎಷ್ಟು ಯುನಾನಿ ವೈದ್ಯಕೀಯ ಕಾಲೇಜುಗಳಿವೆ ; (ವಿವರ ನೀಡುವುದು) 

(ಆ) ಯುನಾನಿ ವೈದ್ಯಕೀಯ ಕಾಲೇಜುಗಳನ್ನು ಪ್ರಾರಂಭ ಮಾಡಲು ಇರುವ ಮಾನದಂಡಗಳೇನು ; 


(ಇ) ಬೀದರ್‌ ಜಿಲ್ಲೆಯಲ್ಲಿ ಯುನಾನಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸುವ ಪ್ರಸ್ಹಾವನೆಯು ಸರ್ಕಾರದ ಮುಂದಿದೆಯೇ ; 
ಹಾಗಿದ್ದಲ್ಲಿ, ಪ್ರಾರಂಭಿಸಲಾಗುವುದು ಯಾವಾಗ ? 


